ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 940 
ಸದಸ್ಯರ ಹೆಸರು ಶ್ರೀ ಎನ್‌.ಎಸ್‌.ಬೋಸ್‌ರಾಜು 
ಉತ್ತರಿಸುವ ದಿನಾಂಕ 12/03/2020 
ಉತ್ತರಿಸುವ ಸಚಿವರು ಮಾನ್ಯ ಗೃಹ ಸಚಿವರು 
ಪ್ರಶ್ನೆ ಉತ್ತರ 
ಅ) ರಾಯಚೂರು ನಗರದಲ್ಲಿರುವ ಕೇಂದ್ರ ಜಿಲ್ಲಾ ಕಾರಾಗೃಹವನ್ನು ಸ್ನಳಾಂತರಿಸಲು 


ಕಾರಾಗೃಹವನ್ನು ನಗರದ ಹೊರವಲಯದಲ್ಲಿ 
ರುವ ಬೀಜನಗೇರಿ ಗ್ರಾಮದ ಹತ್ತಿರ ಸ್ಥಳಾಂತರಿಸಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


ರಾಯಚೂರು ಜಿಲ್ಲೆಯ ಬೀಜನಗೇರಾ ಗ್ರಾಮದ 
ಸರ್ವೆ ನಂ.30ರಲ್ಲಿನ 21 ಏಕರೆ 15 ಗುಂಟೆ ಸರ್ಕಾರಿ 
ಜಮೀನನ್ನು ಗುರುತಿಸಲಾಗಿದ್ದು, ಶೀಘುವಾಗಿ 
ಮಂಜೂರು ಮಾಡುವಂತೆ ಜಿಲ್ಲಾಡಳಿತವನ್ನು 
ಕೋರಲಾಗಿದೆ. 


ಆ) ರಾಯಚೂರು ಜಿಲ್ಲೆಯಲ್ಲಿ ನೂತನ ಪೊಲೀಸ್‌ 


ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ, 


ಠಾಣೆಗಳನ್ನು ಪ್ರಾರಂಭಿಸಲು ಸರ್ಕಾರ | ಹೊಸದಾಗಿ ಸಂಚಾರಿ ಪೊಲೀಸ್‌ ಠಾಣೆಯನ್ನು 

ತೆಗೆದುಕೊಂಡ ಕ್ರಮಗಳೇನು; ತೆರೆಯುವ ಕುರಿತು ದಿನಾ೦ಕ:10/12/2019ರ೦ದು 
ಪೊಲೀಸ್‌ ಅಧೀತ್ಮಕರು, ರಾಯಚೂರು ಜಿಲ್ಲೆರವರು 
ಪ್ರಸ್ತಾವನೆ ಸಲ್ಲಿಸಿದ್ದ, ಸದರಿ ಪ್ರಸ್ತಾವನೆಯು 
ರಾಷ್ಟೀಯ ಪೊಲೀಸ್‌  ಆಯೋಗದಲ್ಲಿನ 
ಮಾರ್ಗಸೂಚಿ:ಯನ್ಸಯ ಇರುವ 
ಮಾನದಂಡಗಳನ್ನು ಪೂರೈಸಿರುವುದಿಲ್ಲ. 
ಆದಾಗ್ಯೂ ನಿಯಮಾನುಸಾರ 
ಪರಿಶೀಲಿಸಲಾಗುವುದು. 

ಇ) ರಾಯಚೂರು ಜಿಲ್ಲೆಯಲ್ಲಿ ನೂತನ ರಾಯಚೂರು ಜಿಲ್ಲೆಯಲ್ಲಿ ಹೊಸದಾಗಿ 

ತಾಲ್ಲೂಕುಗಳಾದ ಸಿರವಾರ, ಮಸ್ಕಿ | ಸಿರವಾರ ತಾಲ್ಲೂಹು ಸ್ಫಜನೆಯಾದ ಹಿನ್ನೆಲೆಯಲ್ಲಿ 

ತಾಲ್ಲೂಸುಗಳಲ್ಲಿ ಸರ್ಕಲ್‌ ಇನ್ಸ್‌ ಪೆಕ್ಟರವರ ಕಛೇರಿ | ಸಿರವಾರ ವೃತ್ತ ಕಛೇರಿಯನ್ನು ಪ್ರಾರಂಭಿಸುವ 

ಪ್ರಾರಂಭಿಸಲು ಸರ್ಕಾರ ತೆಗೆದುಕೊಂಡ | ಕುರಿತಾದ ಪ್ರಸ್ತಾವನೆಯು ಇಲಾಖೆಯಲ್ಲಿ 

ಕ್ರಮಗಳೇನು? ಪರಿಶೀಲನಾ ಹಂತದಲ್ಲಿರುತ್ತದೆ. 

ರಾಯಚೂರು ಜಿಲ್ಲೆಯ ಮಸ್ಸಿ ತಾಲ್ಲೂಕಿನಲ್ಲಿ 

ಮಸ್ಥಿ ವೃತ್ತ ಕಛೇರಿಯು ಈಗಾಗಲೇ 
ಕಾರ್ಯನಿರ್ವಹಿಸುತ್ತಿರುತ್ತದೆ. 

ಈ) ರಾಯಚೂರು ಜಿಲ್ಲೆಯಲ್ಲಿ ಕರ್ತವ್ಯ ಪೊಲೀಸ್‌ ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯ 


ನಿರ್ವಹಿಸುತ್ತಿರುವ ಪೊಲೀಸ್‌ ಸಿಬ್ಬಂದಿಗಳಿಗೆ ವಸತಿ 
ಗೃಹಗಳನ್ನು ನಿರ್ಮಾಣ ಮಾಡಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಒದಗಿಸಲು ಸರ್ಕಾರವು ಪೊಲೀಸ್‌ ಗೃಹ 2020 
ಯೋಜನೆಯನ್ನು ಪ್ರಾರಂಭಿಸಿದ್ದು, ಇದರಡಿಯಲ್ಲಿ 
ರಾಯಚೂರು ಜಿಲ್ಲೆಯಲ್ಲಿ, ಪೊಲೀಸ್‌ 
ಸಿಬಂದಿಗಳಿಗೆ 120 ಮತ್ತು ಅಧಿಕಾರಿಗಳಿಗೆ 04 
ಒಟ್ಟು 124 ವಸತಿಗೃಹಗಳನ್ನು ಹೊಸದಾಗಿ 
ನಿರ್ನ್ಮಿಸಲಾಗಿರುತ್ತದೆ. 


ಸಂಖ್ಯೆ: ಹೆಚ್‌ ಡಿ 49 ಪಿಆರ್‌ ಎ 2020 


